ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 17-03-2021 ಪುಶ್ನೆ ಸ೦ಖ್ಯೆ: 201(1273) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 

ಉತ್ತರಿಸುವ ಸಚಿವರು: ವಸತಿ ಸಚಿವರು 

ವಿಷಯ : ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಮನೆಗಳ ಹಂಚಿಕೆ ಬಗ್ಗೆ 


(ಅ) ಗೃಹ ಮಂಡಳಿಯಿಂದ ದುರ್ಬಲ ವರ್ಗದವರಿಗೆ ನಿವೇಶನ ಅಥವಾ ಮನೆಗಳ ಹಂಚಿಕೆ 
ಮಾಡಲು ಇರುವ ಬನಿಯಮಾವಳಿಗಳೇನು ; (ವಿವರ ಒದಗಿಸುವುದು) 


(ಆ) ಕಳೆದ 5 ವರ್ಷಗಳಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ಅವಳಿ ನಗರಗಳಲ್ಲಿ ಗೃಹ 
ಮಂಡಳಿಯಿಂದ ದುರ್ಬಲ ವರ್ಗದವರಿಗೆ ನಿವೇಶನ ಅಥವಾ ಮನೆಗಳನ್ನು ಹಂಚಿಕೆ 
ಮಾಡಲಾಗಿದೆಯೇ; 


(ಇ) ಮುಂದಿನ ದಿನಗಳಲ್ಲಿ ಸದರಿ ನಗರದ ದುರ್ಬಲ ವರ್ಗದವರಿಗೆ ಮನೆ ಅಥವಾ 
ನಿವೇಶನವನ್ನು ಬೇಡಿಕೆ ಅನುಸಾರ ಹಂಚಿಕೆ ಮಾಡುವ ಪ್ರಸ್ತಾವ ಸರ್ಕಾರದ ಮುಂದೆ ಇದೆಯೇ 
? (ಸಂಪೂರ್ಣವಾದ ವಿವರವನ್ನು ನೀಡುವುದು) 


